CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ - 2006 





9 


ರಾಜ್ಯಕ ಥ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ನವೆಂಬರ್‌ ೧೭, ೨೦೦೫ (ಕಾರ್ತಿಕ ೨೬, ಶಕ ವರ್ಷ ೧೯೨) 


ಸಂಪುಟ ೧೪೦ 








ಸಂಚಿಕೆ ೪೫ 





ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 134 ಸಅಸೇ 2005, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌ 2005 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿರುವ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ. 10620-14960 ರ ವೇತನ ಶ್ರೇಣಿಯ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ಥಾನವನ್ನು ಬಡ್ತಿ ನೀಡಿ, 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ನೇಮಿಸಲಾಗಿದೆ. ಈ ಅಧಿಕಾರಿಗಳು ಬಡ್ತಿ ಹೊಂದಿದ ಹುದ್ದೆಗಳಲ್ಲಿ 15 ದಿನಗಳೊಳಗೆ 
ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
[ಸ 
ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಇ [2] 


pe) 





ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ 


ಸಂ. 





1 ಶ್ರೀ ಜಿ. ಲಕ್ಷಿ ಕಾಂತ್‌, 
ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ. (ಆಡಳಿತ ಸುಧಾರಣೆ) 
2 | ಶ್ರೀ ಎನ್‌. ಪ್ರಭಾಕರ್‌, 
ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. 
3 ಶ್ರೀ ಕೆ. ವಾಸುದೇವ ಹೆಬ್ಬಾರ್‌ 
ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. 
ಭಾಗ - 1 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಉಪಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಲಾಗಿದೆ. ಈ 
ಅಧಿಕಾರಿಗಳು ವರ್ಗಾವಣೆಗೊಂಡ ಹುದ್ದೆಗಳಲ್ಲಿ 15 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಆಂತರಿಕ ಆರ್ಥಿಕ ಸಲಹೆಗಾರರು, ಸಮಾಜ ಕಲ್ಮಾಣ 
ಇಲಾಖೆ - ಶ್ರೀ ಎಂ. ವಸಂತ ಇವರ ನಿವೃತ್ತಿಯಿಂದ 
ತೆರವಾದ ಸ್ಥಾನದಲ್ಲಿ. 

ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ - 

ಶ್ರೀ ಎಫ್‌.ಎ. ಶೇಖ್‌ ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
ವಿಶೇಷಾಧಿಕಾರಿ (ಬ್ಯಾಂಕಿಂಗ್‌), 

ಆರ್ಥಿಕ ಇಲಾಖೆ - ಖಾಲಿ ಹುದ್ದೆಗೆ. 





























ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾವಣೆ ಮೇಲೆ ಸ್ಥಳನಿಯುಕ್ತಿಗೊಳಿಸಲಾದ 
ಸಂ. | ಶ್ರೀ / ಶ್ರೀಮತಿ ಹುದ್ದೆ : ಇಲಾಖೆ 
1 ಫೈರೋಜ ಖಾನಂ ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು ಪದನಿಮಿತ್ತ 
ಉಪಕಾರ್ಯದರ್ಶಿ, ಸರ್ಕಾರದ ಉಪಕಾರ್ಯದರ್ಶಿ, ಮುಖ್ಯ 


ಚುನಾವಣಾಧಿಕಾರಿ ಕಛೇರಿ, - 
ಶ್ರೀ ಹೆಚ್‌.ಸಿ. ನಾಗೇಂದ್ರ ಇವರ ಸ್ಥಾನದಲ್ಲಿ. 











ಹೆಚ್‌.ಸಿ. ನಾಗೇಂದ್ರ 

ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು 
ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ, 
ಮುಖ್ಯ ಚುನಾವಣಾಧಿಕಾರಿ ಕಛೇರಿ. 





ಉಪಕಾರ್ಯದರ್ಶಿ, ಒಳಾಡಳಿತ ಇಲಾಖೆ - 
ಶ್ರೀಮತಿ ಸುಜ್ಯೋತಿ ಮುತ್ತಣ್ಣ, ಇವರ ಸ್ಥಾನದಲ್ಲಿ 





(೪೪೧) 



































೪೪೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೭, ೨೦೦೫ ಭಾಗ - ೨ 

1 2 ೨ 

3 ಸುಜ್ಯೋತಿ ಮುತ್ತಣ್ಣ ಆಂತರಿಕ ಆರ್ಥಿಕ ಸಲಹೆಗಾರರು, 
ಉಪಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ - 
ಒಳಾಡಳಿತ ಇಲಾಖೆ. ಶ್ರೀ ಎಂ.ಎಸ್‌. ಸ್ವಾಮಿ ಇವರ ಸ್ಥಾನದಲ್ಲಿ 

4 ಎಂ.ಎಸ್‌. ಸ್ವಾಮಿ, ಉಪಕಾರ್ಯದರ್ಶಿ, ಸಿ.ಆ.ಸು.ಇ. (ಆಡಳಿತ) - 
ಆಂತರಿಕ ಆರ್ಥಿಕ ಸಲಹೆಗಾರರು, ಶ್ರೀ ಅಹಮದ್‌ ಎ. ಮುಕ್ತದಾರ್‌, ಇವರ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಸ್ಥಾನದಲ್ಲಿ. 

5 ಅಹಮದ್‌ ಎ. ಮುಕ್ತದಾರ್‌, ಉಪಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು 
ಉಪಕಾರ್ಯದರ್ಶಿ, ಜೀವಿಶಾಸ್ತ್ರ ಇಲಾಖೆ - ಶ್ರೀಮತಿ ಫೈರೋಜ ಖಾನಂ 
ಸಿ.ಆ.ಸು.ಇ. (ಆಡಳಿತ) ಇವರ ಸ್ಥಾನದಲ್ಲಿ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1285 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 256 ಸಅಸೇ 2005 (ಭಾ), ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌ 2005 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಶಾಖಾಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 
ನಿಯಮ 32 ರಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧೀನ ಕಾರ್ಯದರ್ಶಿ ಹುದ್ದೆಗಳಲ್ಲಿ ಸ್ವತಂತ್ರ ಪ್ರಭಾರದ 
































ಮೇರೆಗೆ ಈ ಕೆಳಗಿನಂತೆ ಸ್ಥಳ ನಿಯುಕ್ತಿಗೊಳಿಸಿದೆ. ಈ ಅಧಿಕಾರಿಗಳು ಸ್ಥಾಳನಿಯುಕ್ತಿಗೊಂಡ ಹುದ್ದೆಗಳಲ್ಲಿ 15 ದಿನಗಳೊಳಗೆ ಕರ್ತವ್ಯಕ್ಕೆ 
ಹಾಜರಾಗತಕ್ಕದ್ದು. 

ಕ್ರ ಅಧಿಕಾರಿಯ ಹೆಸರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಅಧೀನ ಕಾರ್ಯದರ್ಶಿ ವೃಂದದಲ್ಲಿ 

ಸಂ. | ಶ್ರೀ / ಶ್ರೀಮತಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 

1 ಎಲ್‌.ಎಸ್‌. ಚಂದ್ರಶೇಖರರಾವ್‌ ಅಧೀನ ಕಾರ್ಯದರ್ಶಿ ಸಿ.ಆ.ಸು.ಇ. 
ಶಾಖಾಧಿಕಾರಿ, ಕಂದಾಯ ಇಲಾಖೆ. (ಆಡಳಿತ ಸುಧಾರಣೆ) - ಶ್ರೀ ಜಿ. ಲಕ್ಷಿ ಕಾಂತ್‌ 

ಇವರ ಬಡ್ಡಿಯಿಂದ ತೆರವಾದ ಸ್ಥಾನದಲ್ಲಿ, 

2 ದಯಾನಂದ ಶೆಟ್ಟಿ, ಆಡಳಿತಾಧಿಕಾರಿ, ಎನ್‌.ಸಿ.ಸಿ. 
ಶಾಖಾಧಿಕಾರಿ, ರಾಜ್ಯಪಾಲರ ಸಚಿವಾಲಯ. ನಿರ್ದೇಶನಾಲಯ, - ಖಾಲಿ ಹುದ್ದೆ. 

3 ಎ. ಶಾಂತಮ್ಮ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. 
ಶಾಖಾಧಿಕಾರಿ, ಸಿ.ಆ.ಸು.ಇ. (ಆಡಳಿತ) - ಶ್ರೀ ಹುಲಿಯಪ್ಪ, ಇವರ 
(ಲೆಕ್ಕಪತ್ರ ಐ.ಆರ್‌.ಎಲ್‌.ಎ) ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ, 

4 | ವಿ. ಶಿವಕುಮಾರ್‌, ಅಧೀನ ಕಾರ್ಬದರ್ಶಿ, ಮಹಿಳಾ ಮತ್ತು ಮಕ್ಕಳ 
ಶಾಖಾಧಿಕಾರಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಅಭಿವೃದ್ಧಿ ಇಲಾಖೆ - ಖಾಲಿ ಹುದ್ದೆಗೆ. 

(ಐ.ಎಫ್‌.ಎ. ಶಾಖೆ) 

5 ಕೋದಂಡರಾಮೇಗೌಡ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ) - 
ಶಾಖಾಧಿಕಾರಿ, ಶ್ರೀ ಎನ್‌. ಪ್ರಭಾಕರ್‌ ರವರ ಬಡ್ತಿಯಿಂದ 
ಸಿ.ಆ.ಸು.ಇ. (ಚುನಾವಣೆಗಳು) ತೆರವಾದ ಸ್ಥಾನದಲ್ಲಿ 

6 ದೇವರಾಜು ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. 
ಶಾಖಾಧಿಕಾರಿ, (ಸೇವಾ ನಿಯಮಗಳು) - ಶ್ರೀ ಪಿ.ಕೆ. ಬಾಬುರಾವ್‌ ರವರ 
ಸಿ.ಆ.ಸು.ಇ. (ಸೇವಾ ನಿಯಮಗಳು) ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ, 

7 ಎಸ್‌. ಕೃಷ್ಣಮೂರ್ತಿ, ಪ್ರಸಕ್ತ ಹುದ್ದೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ 
ಶಾಖಾಧಿಕಾರಿ, ಆಯೋಗದಲ್ಲಿಯೇ ಮುಂದುವರೆಸಲಾಗಿದೆ. 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ, ಬೆಂಗಳೂರು 

8 ಎಂ. ನಾಗರತ್ನ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 
ಶಾಖಾಧಿಕಾರಿ, (ಭೂಸ್ವಾಧೀನ) - ಖಾಲಿ ಹುದ್ದೆಗೆ 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ಐ.ಎಫ್‌.ಎ.) 

9 ಕೆ.ವಿ. ರಾಮ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. 
ಶಾಖಾಧಿಕಾರಿ, ಶಿಕ್ಷಣ ಇಲಾಖೆ. (ನೇವಾ ನಿಯಮಗಳು) - ಖಾಲಿ ಹುದ್ದೆಗೆ. 














ಭಾಗ - 1 





ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಲಾಗಿದೆ. ಈ 
ಅಧಿಕಾರಿಗಳು ವರ್ಗಾವಣೆಗೊಂಡ ಹುದ್ದೆಗಳಲ್ಲಿ 15 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೭, ೨೦೦೫ ೪೪೩ 








(೬ 


ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ 
ಶ್ರೀ / ಶ್ರೀಮತಿ ಹುದ್ದೆ : ಇಲಾಖೆ 
ಎಸ್‌. ನಾಗರಾಜು, ಅಧೀನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು 
ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜೀವಿಶಾಸ್ತ್ರ ಇಲಾಖೆ - ಶ್ರೀ ಮಂಜೇಗೌಡ ಇವರ 
ಇಲಾಖೆ, (ವೈದ್ಯಕೀಯ ಶಿಕ್ಷಣ) ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
2 ಪಿ.ಕೆ. ಬಾಬುರಾವ್‌ ಅಧೀನ ಕಾರ್ಯದರ್ಶಿ, ವಸತಿ ಮತ್ತು ನಗರಾಭಿವೃದ್ದಿ 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವಾ ನಿಯಮಗಳು) ಇಲಾಖೆ (ಕಾನೂನು ಕೋಶ) - ಖಾಲಿ ಹುದ್ದೆಗೆ. 
3 ಸುಂದರ್‌ರಾಜ್‌ ಗುಪ್ತ ಅಧೀನ ಕಾರ್ಯದರ್ಶಿ, ಜಲ ಸಂಪನೂಲ ಇಲಾಖೆ 
ಅಧೀನ ಕಾರ್ಯದರ್ಶಿ, (ಕಾಡಾ) - ಶ್ರೀ ಕೆ. ವಾಸುದೇವ ಹೆಬ್ಬಾರ್‌ ರವರ 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯ) ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 


ವರ್ಗಾವಣೆ ಮೇಲೆ ಸ್ಥಳನಿಯುಕ್ತಿಗೊಳಿಸಲಾದ 


2೩೬ 
ಅ 





[eR 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 347 ಸಆಸೇ 2005, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2005 

ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಜಿ.ಕೆ. ಬೋರೇಗೌಡ, ಅಪರ ಪ್ರಾರೂಪಕಾರರು ಹಾಗೂ ಪದನಿಮಿತ್ತ ಸರ್ಕಾರದ 
ಅಪರ ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವೇತನ ಶ್ರೇಣಿ ರೂ. 14960-20720ರ ಸರ್ಕಾರದ ಕಾರ್ಯದರ್ಶಿ, ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನೆ ಇಲಾಖೆಯ 
ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ನೇಮಿಸಲಾಗಿದೆ. 


ಪಿ.ಆರ್‌. 1286 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 406 ಆಸೇಇ 2005, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌ 2005 
ಶ್ರೀ ಬಿ.ಆರ್‌. ಕೃಷ್ಣನ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು ಇವರು ದಿನಾಂಕ: 19.07.2005 ರಿಂದ 07.10.2005 ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ 
ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 123 ಅಸೇವ 2005, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2005 
ಕರ್ನಾಟಕ ಆಡಳಿತ ಸೇವೆಯ (ಆಯ್ಕೆ ಶ್ರೇಣಿ / ಹಿರಿಯ ಶ್ರೇಣಿ / ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ / ವರ್ಗಾಯಿಸಿ ನೇಮಿಸಿದೆ. 


ಪಿ.ಆರ್‌. 1287 


ಪಿ.ಆರ್‌. 1288 








ನೇಮಕಾತಿ ನಿರೀಕ್ಷಣೆಯಲ್ಲಿ 


ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಸ್ಥಳನಿಯುಕ್ತಿಗೊಳಿಸಿ / ವರ್ಗಾಯಿಸಿ 
ಸಂ. ನೇಮಿಸಿರುವ ಹುದ್ದೆ 
1 ಆರ್‌.ಆರ್‌. ಜನ್ನು ಜವಳಿ ಆಯುಕ್ತರ ಪತ್ರಾಂಕಿತ ಸಹಾಯಕರು, 
ಆಯ್ಕೆ ಶ್ರೇಣಿ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು - 


ಶ್ರೀ ವಿ. ಶಂಕರ್‌ ಇವರ ಸ್ಥಾನದಲ್ಲಿ. 

















ಜಂಟಿ ನಿರ್ದೇಶಕರು, ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು. 





2 ಕೆ.ವಿ. ನಂಜುಂಡೇಗೌಡ ಜಂಟಿ ನಿರ್ದೇಶಕರು (ಜಾರಿದಳ), 
ಆಯ್ಕೆ ಶ್ರೇಣಿ ರೇಷ್ಮೆ ಇಲಾಖೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬೆಂಗಳೂರು. 

3 ವಿ.ಜಿ. ದಿವಾಕರ್‌, ಮುಖ್ಯ ಆಡಳಿತಾಧಿಕಾರಿ, ಕಾಲೇಜು ಶಿಕ್ಷಣ ಇಲಾಖೆ, 
ಆಯ್ಕೆ ಶ್ರೇಣಿ, ಬೆಂಗಳೂರು - 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಶ್ರೀ ಕೆ.ಹೆಚ್‌. ನಂಜೇಗೌಡ ಇವರ ನಿವೃತ್ತಿಯಿಂದ 
ಸಿ.ಆ.ಸು.ಇ. (ರಾಜ್ಯ ಶಿಷ್ಠಾಚಾರ). ತೆರವಾದ ಸ್ಥಾನದಲ್ಲಿ. 

4 ಕೆ.ಆರ್‌. ಸುಂದರ್‌, ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. ಕೋಶ 
ಆಯ್ಕೆ ಶ್ರೇಣಿ ಜಿಲ್ಲಾ ಪಂಚಾಯತ್‌, ದಾವಣಗೆರೆ - ಖಾಲಿ ಹುದ್ದೆಗೆ 


ನೇಮಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಿದೆ. 












































೪೪೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೭, ೨೦೦೫ ಭಾಗ - ೨ 

5 ಎನ್‌. ರಾಮಕೃಷ್ಣ, ಸರ್ಕಾರದ ಉಪಕಾರ್ಯದರ್ಶಿ, 
ಹಿರಿಯ ಶ್ರೇಣಿ ಸಿ.ಆ.ಸು.ಇ. (ರಾಜ್ಯ ಶಿಷ್ಠಾಚಾರ) 
ನೇಮಕಾತಿ ನಿರೀಕ್ಷಣೆಯಲ್ಲಿ - ಶ್ರೀ ವಿ.ಜಿ. ದಿವಾಕರ್‌ ಇವರ ಸ್ಥಾನದಲ್ಲಿ - ಜಂಟಿ 

ಕಾರ್ಯದರ್ಶಿ ಹುದ್ದೆಯನ್ನು ಉಪಕಾರ್ಯದರ್ಶಿ ಎಂದು 
ಗುರುತಿಸಿ ನೇಮಿಸಿದೆ. 

6 | ಬಿ.ಕೆ. ವಾಸು ಜಂಟಿ ನಿರ್ದೇಶಕರು, ಆಡಳಿತ ತರಬೇತಿ ಸಂಸ್ಥೆ, 
ಹಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ಮೈಸೂರು - ಕೆ.ಆರ್‌. ಸುಂದರ್‌ ಇವರ ಸ್ಥಾನದಲ್ಲಿ. 

ಚ ಎನ್‌.ಆರ್‌. ಸುಬ್ಬರಾವ್‌ ಜಂಟಿ ನಿರ್ದೇಶಕರು (ಆಡಳಿತ), ತೋಟಗಾರಿಕೆ ಇಲಾಖೆ 
ಹಿರಿಯ ಶ್ರೇಣಿ ಬೆಂಗಳೂರು - ಶ್ರೀ ಎನ್‌.ಜಿ. ನಂಜರಾಜ್‌ ಇವರ 
ನೇಮಕಾತಿ ನಿರೀಕ್ಷಣೆಯಲ್ಲಿ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ. 

8 ಆರ್‌. ನಾರಾಯಣ ಜಂಟಿ ನಿರ್ದೇಶಕರು (ಆಡಳಿತ), ತೋಟಗಾರಿಕೆ 
ಹಿರಿಯ ಶ್ರೇಣಿ ಇಲಾಖೆ, ಬೆಂಗಳೂರು - ಶ್ರೀ ಎನ್‌.ಜಿ. ನಂಜರಾಜ್‌ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಇವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ. 

9 | ಎಂ. ಮಲ್ಲಯ್ಯ ಸಹಾಯಕ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌ 
ಕಿರಿಯ ಶ್ರೇಣಿ - ಖಾಲಿ ಇರುವ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನೇಮಕಾತಿ ನಿರೀಕ್ಷಣೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 

ಇಲಾಖೆಯ ವಶಕ್ಕೆ ನೀಡಿದೆ. 

10 | ಇ. ಚನ್ನಗಂಗಪ್ಪ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಕ್ಕೆ ಸಹಾಯಕರು, 
ಕಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ - ಖಾಲಿ ಹುದ್ದೆಗೆ. 

11 | ಕೆ.ಸಿ. ಶ್ರೀರಾಮಯ್ಯ ಸಹಾಯಕ ಆಯುಕ್ತರು (ಜಾಹಿರಾತು), 
ಕಿರಿಯ ಶ್ರೇಣಿ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 

ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1289 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಕಂದಾಯ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ: ಕಂಇ 20 ಎಟಿಎಸ್‌ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 


ಕಂದಾಯ ಇಲಾಖೆಯ ತಹಸೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 


ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ ; 





ಕ್ರಮ ತಹಸೀಲ್ದಾರರ ಹೆಸರು ಹಾಗೂ ಹಾಲಿ ಕರ್ತವ್ಯ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾವಣೆ ಮಾಡಲಾದ ಸ್ಥಳ 





1 “ಶ್ರೀ ಎಸ್‌.ಬಿ. ಚನ್ನೇಗೌಡ, 
ತಹಸೀಲ್ದಾರ್‌, ಅರಕಲಗೂಡು ತಾಲ್ಲೂಕು ಹಾಸನ 
ಜಿಲ್ಲೆ ಎಂದು ವರ್ಗಾವಣಾ ಆದೇಶದಲ್ಲಿರುವ 


ತಹಸೀಲ್ದಾರ್‌ 
ಶೃಂಗೇರಿ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 
(ಶ್ರೀ ಸಿ. ಪ್ರಕಾಶನ್‌ರವರ ವರ್ಗಾವಣೆಯನ್ನು ಮಾರ್ಪಡಿಸಿ) 





2 ಶ್ರೀ ಮಲ್ಲಿ ಶರಣಬಸಪ್ಪ, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ತಹಸೀಲ್ದಾರ್‌ 

ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ 

(ದಿ: 1.11.2005 ರಿಂದ ಜಾರಿಗೆ ಬರುವಂತೆ 

ಶ್ರೀ ಸೈಯದ್‌ಗೌಸ್‌ ಮೊಹಿದ್ದೀನ್‌ ರವರ ವಯೋನಿವೃತ್ತಿಯಿಂದ 
ತೆರವಾಗುವ ಜಾಗದಲ್ಲು 





3 | ಶ್ರೀ ಎಂ.ಹೆಚ್‌. ಕೊಪ್ಪದ್‌ 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ತಹಸೀಲ್ದಾರ್‌, 

ಬಾಗೇಪಲ್ಲಿ ತಾಲ್ಲೂಕು, ಕೋಲಾರ ಜಿಲ್ಲೆ 

(ದಿ: 1.11.2005 ರಿಂದ ಜಾರಿಗೆ ಬರುವಂತೆ 

ಶ್ರೀ ಕೆ.ಎನ್‌. ನಾರಾಯಣಪ್ಪ ಇವರ ವಯೋನಿವೃತ್ತಿಯಿಂದ 
ತೆರವಾಗುವ ಜಾಗದಲ್ತಿ 





4 ಶ್ರೀ ಸಿ. ಪ್ರಕಾಶನ್‌ 

ತಹಸೀಲ್ದಾರ್‌, ಶೃಂಗೇರಿ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ ಎಂದು ವರ್ಗಾವಣಾ 
ಆದೇಶದಲ್ಲಿರುವ 











ಚುನಾವಣಾ ತಹಸೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, 
ಹಾವೇರಿ ಜಿಲ್ಲೆ ಎಂದು ನೇಮಿಸಲು ಇವರ ಸೇವೆಯನ್ನು ಸಿಆಸು 
(ಚುನಾವಣೆಗಳು) ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

(ಖಾಲಿ ಹುದ್ರು. 





ಪಿ.ಆರ್‌. 1290 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು). 








ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೭, ೨೦೦೫ ೪೪೫ 





ಅಧಿಸೂಚನೆ ಸಂಖ್ಯೆ: ಕಂಇ 48 ಎಟಿಎಸ್‌ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 
ಕಂದಾಯ ಇಲಾಖೆಯ ತಹಸೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು ಇಲ್ಲಿ 
ಹೊಸದಾಗಿ ಸೃಜಿಸಲಾಗಿರುವ ತಹಸೀಲ್ದಾರ್‌ ಹುದ್ದೆಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ ; 





ಕ್ರಮ ಸಂಖ್ಯೆ | ತಹಸೀಲ್ದಾರರ ಹೆಸರು ಹಾಗೂ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
1 ಶ್ರೀಮತಿ ಕೆ.ಎನ್‌. ರತ್ನಕುಮಾರಿ, 

ಸಹಾಯಕ ಲೆಕ್ಕಪರಿಶೋಧನಾಧಿಕಾರಿ, ಆಡಿಟ್‌ ವರದಿ ಶಾಖೆ, 

ಕಂದಾಯ ಇಲಾಖೆ, ಬೆಂಗಳೂರು. 














2 ಶ್ರೀ ಕೆ.ಎನ್‌. ರಾಮಾಂಜನಪ್ಪ 

ನೇಮಕಾತಿ ನಿರೀಕ್ಷಣೆಯಲ್ಲಿ 
3 ಶ್ರೀ ಚೆನ್ನಪ್ಪ ರೆಡ್ಡಿ 

ವಿಶೇಷ ತಹಸೀಲ್ದಾರ್‌, ಬಿಎಂಆರ್‌ಡಿಎ, ಬೆಂಗಳೂರು 
4 ಶ್ರೀ ವಿಜಯರಾಘವ ಅಯ್ಯಂಗಾರ್‌ 











ಶಾಖಾಧಿಕಾರಿ, ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಪಿ.ಆರ್‌. 1291 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 636 ಎಂಎಸ್‌ಎಸ್‌ 2005, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌ 2005 
ಡಾ: ಬೆನಿಟಾ ಇ. ಡೆವಿಡ್‌, ಅಪರ ನಿರ್ದೇಶಕರು, (ಸಿಎಂಡಿ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, 
ಬೆಂಗಳೂರು, ಇವರನ್ನು ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು, ಹುದ್ದೆಯ ಪ್ರಭಾರ ರದ್ದು 
ಪಡಿಸಿ, ಈ ಕೊಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ, 
ಮಾಗಡಿ ರಸ್ತೆ, ಬೆಂಗಳೂರು ಖಾಲಿ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಇರಿಸಿ ಆದೇಶಿಸಿದೆ. 
ಡಾ: ಎಂ.ಜಿ. ಪ್ರಸಾದ್‌, ಅಪರ ನಿರ್ದೇಶಕರು (ಪ್ರಾಥಮಿಕ ಆರೋಗ್ಯ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, 
ಬೆಂಗಳೂರು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು, ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ತೆಗ್ಗಿನಮನಿ 
ಪಿ.ಆರ್‌. 1292 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 34 ಭಾನಿವಿ 2005, ಬೆಂಗಳೂರು, ದಿನಾಂಕ: 11ನೇ ಅಕ್ಟೋಬರ್‌, 2005 
ಭಾಷಾಂತರ ನಿರ್ದೇಶನಾಲಯದಲ್ಲಿ ಶ್ರೀಮತಿ ರತ್ನಕುಮಾರಿ, ಸಹಾಯಕ ನಿರ್ದೇಶಕರು (ವೇತನ ಶ್ರೇಣಿ ರೂ. 7400-13120) ಇವರಿಗೆ ಶ್ರೀ 
ಎನ್‌. ರಾಮರಾವ್‌, ಉಪ ನಿರ್ದೇಶಕರವರ ವಯೋನಿವೃತ್ತಿಯಿಂದ ತೆರವಾಗಿರುವ ಉಪ ನಿರ್ದೇಶಕರ ಹುದ್ದೆಯಲ್ಲಿ (ವೇತನ ಶ್ರೇಣಿ 
ರೂ.9580-14200) ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಕರ್ನಾಟಕ ಕಾನೂನು ವರದಿ ಪರಿಷತ್ತಿನಲ್ಲಿ ಮುಖ್ಯ ಭಾಷಾಂತರಕಾರರ 
ಹುದ್ದೆಗೆ ನಿಯೋಜಿಸಿದೆ. 
ಭಾಷಾಂತರ ನಿರ್ದೇಶನಾಲಯದಲ್ಲಿ ಸಹಾಯಕ ನಿರ್ದೇಶಕರಾಗಿ (ವೇತನ ಶ್ರೇಣಿ ರೂ.7400-13120) ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಮತಿ 
ವೈ.ಎಸ್‌. ಜ್ಯೋತಿದೇವಿ ಇವರಿಗೆ ಶ್ರೀಮತಿ ಟಿ.ಎನ್‌. ಮುದ್ದಮ್ಮ ಉಪ ನಿರ್ದೇಶಕರವರ ಸ್ವಯಂ ನಿವೃತ್ತಿಯಿಂದ ತೆರವಾದ ಉಪ ನಿರ್ದೇಶಕರ 
ಹುದ್ದೆಯಲ್ಲಿ (ವೇತನ ಶ್ರೇಣಿ ರೂ.9580-14200 ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಿಚಾರ್ಡ್‌ ಲೋಬೊ 
ಪಿ.ಆರ್‌. 1241 ಸಹಾಯಕ ಪಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 35 ಭಾನಿವಿ 2005, ಬೆಂಗಳೂರು, ದಿನಾಂಕ: 11ನೇ ಅಕ್ಟೋಬರ್‌, 2005 
ಭಾಷಾಂತರ ನಿರ್ದೇಶನಾಲಯದ ಸಂಶೋಧನಾಧಿಕಾರಿಗಳಾದ (ವೇತನ ಶ್ರೇಣಿ ರೂ. 6000-11200) ಶ್ರೀಮತಿ ಆರ್‌. ಪ್ರೇಮ ಮತ್ತು ಶ್ರೀ 
ದೇವರಾಜುರವರುಗಳಿಗೆ ವೇತನ ಶ್ರೇಣಿ ರೂ.7400-13120ರ ಸಹಾಯಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಾಪನ್ನ ಬಡ್ತಿ 
ನೀಡಿ ಕ್ರಮವಾಗಿ ಶ್ರೀಮತಿ ರತ್ನಕುಮಾರಿ ಮತ್ತು ಶ್ರೀಮತಿ ವೈ.ಎಸ್‌. ಜ್ಯೋತಿದೇವಿ ಇವರುಗಳ ಬಡ್ತಿಯಿಂದ ತೆರವಾದ ಹುದ್ದೆಗಳಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಿಚಾರ್ಡ್‌ ಲೋಬೊ 
ಪಿ.ಆರ್‌. 1242 ಸಹಾಯಕ ಪಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


೪೪೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೭, ೨೦೦೫ ಭಾಗ - ೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಂಇ 180 ಮುಸೇವಿ 2005, ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌, 2005 
ಶ್ರೀ ಗುರುದತ್ತಾತ್ರೇಯಸ್ವಾಮಿ, ಬಾಬಾಬುಡನಗಿರಿ ದರ್ಗಾ ಇಲ್ಲಿ ಗ್ರೂಪ್‌ "ಬಿ' ವೃಂದದ ವೇತನ ಶ್ರೇಣಿ ರೂ.5575-10620ರಲ್ಲಿನ 
ಕಾರ್ಯನಿರ್ವಾಹಣಾಧಿಕಾರಿ ಹುದ್ದೆಯನ್ನು (ಶ್ರೀ ಪಾಂಡುರಂಗಯ್ಯ ಇರರ ನಿವೃತ್ತಿಯಿಂದ ತೆರವಾದ ಸ್ಥಾನ) ಗ್ರೂಪ್‌ “ಎ' (ಕಿರಿಯ ಶ್ರೇಣಿ) ವೃಂದದ 
ವೇತನ ಶ್ರೇಣಿ ರೂ.7400-13120ಗೆ ಉನ್ನತೀಕರಿಸಿ ಶ್ರೀ ರಾಮಮೂರ್ತಿ, ಕೇಂದ್ರ ಸ್ಥಾನಿಕ ಸಹಾಯಕರು, ಧಾರ್ಮಿಕ ದತ್ತಿ ಆಯುಕ್ತರವರ ಕಛೇರಿ 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಣಾಧಿಕಾರಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಮೇಶ್‌ ಕೆ. ಜಾಗೀರ್‌ದಾರ್‌ 
ಪಿ.ಆರ್‌. 1243 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಮುಜರಾಯಿ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 60 ಸೇಇಮು 2005, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌, 2005 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಂ. ವಿಶ್ವನಾಥ, ಅಪರ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಜ್ಯ ಇಲಾಖೆ ಇವರನ್ನು ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ನಿರ್ದೇಶಕರು (ವಿಶ್ವ) ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು ಖಾಲಿ ಹುದ್ದೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1244 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 36 ಭಾನಿವಿ 2005, ಬೆಂಗಳೂರು, ದಿನಾಂಕ: 11ನೇ ಅಕ್ಟೋಬರ್‌, 2005 
ಭಾಷಾಂತರ ನಿರ್ದೇಶನಾಲಯದಲ್ಲಿ ಈ ಕೆಳಕಂಡ ಭಾಷಾಂತರಕಾರರಿಗೆ (ವೇತನ ಶ್ರೇಣಿ ರೂ. 5575-10620) ವೇತನ ಶ್ರೇಣಿ 
ರೂ.6000-11200ರ ಸಂಸೋಧನಾಧಿಕಾರಿಗಳ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರುಗಳ ಮುಂದೆ 
ನಮೂದಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕ್ರ. ಸಂ. ಅಧಿಕಾರಿಯ ಹೆಸರು ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
1. ಶ್ರೀ ಹೆಚ್‌.ಎನ್‌. ಸೋಮಶೇಖರಪ್ಪ ಶ್ರೀಮತಿ ಆರ್‌. ಪ್ರೇಮ, ಸಂಶೋದನಾಧಿಕಾರಿ, 
ಇವರ ಬಡ್ತಿಯಿಂದ ತೆರವಾದ ಹುದ್ದೆಯಲ್ಲಿ. 
2. ಶ್ರೀ ಎಂ. ವೆಂಕಟೇಶ್‌, ಶ್ರೀ ದೇವರಾಜು, ಸಂಶೋಧನಾಧಿಕಾರಿ, 
ಇವರ ಬಡ್ತಿಯಿಂದ ತೆರವಾದ ಹುದ್ದೆಯಲ್ಲಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ರಿಚಾರ್ಡ್‌ ಲೋಬೊ 
ಪಿ.ಆರ್‌. 1245 ಸಹಾಯಕ ಪಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
ಶಿಕ್ಷಣ ಸಚಿವಾಲಯ 
ಸೇರ್ಪಡೆ ಸಂಖ್ಯೆ: ಇಡಿ 80 ಡಿಸಿಇ 2005, ಬೆಂಗಳೂರು, ದಿನಾಂಕ: 4ನೇ ಅಕ್ಟೋಬರ್‌, 2005 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ 117 ಡಿಸಿಇ 2003 ದಿನಾಂಕ: 1.2.2003ರ ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ: 1 ಮತ್ತು 2ಕ್ಕೆ ಕಾಲಂ 
4ರಲ್ಲಿ ಹಿರಿಯ ವೇತನ ಶ್ರೇಣಿಯಲ್ಲಿ ಸ್ಥಾನೀಕರಣ ಮಂಜೂರು ಮಾಡಿದ ದಿನಾಂಕವನ್ನು ಈ ಕೆಳಕಂಡಂತೆ ಸೇರ್ಪಡೆ ಮಾಡಿ ಆದೇಶಿಸಲಾಗಿದ್ದು, 
ಅದರಂತೆ ಓದಿಕೊಳ್ಳತಕ್ಕದ್ದು. 


















































1) | ಶ್ರೀಮತಿ ಸುಮನರಾಣಿ ಎಂ. ಗಣಿತಶಾಸ್ತ್ರ 28-08-90 
2) | ಶ್ರೀ ಎಸ್‌.ಟಿ. ಕೃಷ್ಣ ರಾಜ್ಯಶಾಸ್ತ 01-01-86 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1246 ಮೇರಿ ಜಾಯ್ಸ್‌ 


ಸರ್ಕಾರದ ಉಪ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 
ಅಧಿಕೃತ ಜ್ಞಾಪನ ಸಂಖ್ಯೆ: ಇಡಿ 25 ರಾಯುಸೇ 2004, ಬೆಂಗಳೂರು, ದಿನಾಂಕ: 6ನೇ ಅಕ್ಟೋಬರ್‌, 2005 
ಎನ್‌ಸಿಸಿ ಇಲಾಖೆಯ ಈ ಕೆಳಕಂಡ ದ್ವಿತೀಯ ದರ್ಜೆ ಸಹಾಯಕರ ಸ್ಥಾನಪನ್ನ ಅವಧಿಯನ್ನು ಅವರ ಹೆಸರಿನ ಮುಂದೆ ತಿಳಿಸಿರುವ 
ದಿನಾಂಕದಂದು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ, 19(3)(8) ಅನುಸಾರ ತೃಪ್ತಿಕರವಾಗಿ 
ಪೂರೈಸಿದ್ದಾರೆಂದು ಘೋಷಿಸಿದೆ. 











ಕ್ರಮ | ಸಿಬ್ಬಂದಿ ಹೆಸರು ಬಡ್ತಿ ಹುದ್ದೆಯನ್ನು ಧಾರಣ ಸ್ಥಾನಪನ್ನ ಅವಧಿ ಘೋಷಣೆ 
ಸಂಖ್ಯೆ ಮಾಡಿದ ದಿನಾಂಕ ದಿನಾಂಕ 
1. | ಶ್ರೀ ಶ್ರೀನಿವಾಸ 14-05-2001 13-05-2002 

















ಎಸ್‌.ಎಂ. ನಂದಕುಮಾರ್‌ 
ಪಿ.ಆರ್‌. 1247 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸಾಮಾನ್ಯ) 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೭, ೨೦೦೫ ೪೪೭ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 220 ಬೆಮಪ್ರಾ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌, 2005 
ನಗರಾಭಿವೃದ್ಧಿ ಇಲಾಖೆಯ ಈ ಕೆಳಕಂಡ ಕಾರ್ಯಪಾಲಕ ಅಭಿಯಂತರರು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಪರಸ್ಪರ ವರ್ಗಾಯಿಸಿ ನೇಮಿಸಿದೆ. 


























ಕ್ರ. ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಿರುವ ಸ್ಥಳ 

ಸಂ. 

1. | ಶ್ರೀ ಎಸ್‌. ರಮೇಶ್‌ ಕಾರ್ಯಪಾಲಕ ಅಭಿಯಂತರರು, ಶ್ರೀ ಪಿ.ಪಿ. ಕವಲೂರು, ಇವರ ವರ್ಗಾವಣೆಯಿಂದ 
ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಕಾರವಾರ. ತೆರವಾದ ಸ್ಥಾನದಲ್ಲಿ 

2. | ಶ್ರೀ ಪಿ.ಪಿ. ಕವಲೂರು, ಶ್ರೀ ಎಸ್‌. ರಮೇಶ್‌, ಇವರ ವರ್ಗಾವಣೆಯಿಂದ 
ಕಾರ್ಯಪಾಲಕ ಅಭಿಯಂತರರು, ಹುಬ್ಬಳ್ಳಿ ಧಾರವಾಡ ತೆರವಾದ ಸ್ಥಾನದಲ್ಲಿ 
ನಗರಾಭಿವೃದ್ಧಿ ಪ್ರಾಧಿಕಾರ. (ರಿಟ್‌ ಅರ್ಜಿ 
ಸಂಖ್ಯೆ.19603/2004(ಎಸ್‌-ಪಿ.ಆರ್‌.ಓ) ರಲ್ಲಿನ ನ್ಯಾಯಾಲಯವು ನೀಡುವ 
ತೀರ್ಪಿಗೆ ಒಳಪಟ್ಟಿರುತ್ತದೆ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ವೈ. ಸಾಗರ 
ಪಿ.ಆರ್‌. 1248 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಇ 725 ಪಿಪಿಇ 2005, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2005 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ. ರಾಮಣ್ಣ ವಿಶೇಷ ಸರ್ಕಾರಿ ಅಭಿಯೋಜಕರು, 
ಬಾಂಬ್‌ ಬ್ಲಾಸ್ಟ್‌ ನ್ಯಾಯಾಲಯ, ಬೆಂಗಳೂರು ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕೋರಿಕೆಯ ಮೇರೆಗೆ 
ಹಾಸನದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಖಾಲಿ ಇರುವ ಪ್ರಧಾನ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1249 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಅಭಿಯೋಗ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಇ 514 ಪಿಪಿಇ 2005 (ಭಾಗ), ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2005 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ 
ಆರ್‌.ಎನ್‌. ಮಠ್‌, ಸಿ.ಜಿ.ಎಂ. ನ್ಯಾಯಾಲಯ ಬಿಜಾಪುರ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಬಾಗಲಕೋಟೆಯ ಸಿ.ಜಿ.ಎಂ. ನ್ಯಾಯಾಲಯದಲ್ಲಿ ತೆರವಿರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಖಾಲಿ ಹುದ್ದೆಯಲ್ಲಿ 
ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1250 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ ಸಂಖ್ಯೆ: ಒಇ 424 ಪಿಪಿಇ 2005(1), ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌, 2005 
ಬೀದರ್‌ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಎಸ್‌.ಸಿ.ನಂ.14:2002 ರಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರರಕಣವನ್ನು ನಡೆಸಲು ಸರ್ಕಾರಿ ಅಭಿಯೋಜಕರು, 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಬೀದರ್‌, ಇವರನ್ನು ವಿಶೇಷ 
ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1251 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ ಸಂಖ್ಯೆ: ಒಇ 711 ಪಿಪಿಇ 2005, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌, 2005 
ಹಾಸನದ 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ನಂ. ಎಸ್‌.ಸಿ. 187:2003 ರಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರರಕಣವನ್ನು ನಡೆಸಲು ಶ್ರೀ ಜೆಯ್ಯಬ್ಬ ಬ್ಯಾರಿ, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಉಡುಪಿ 
ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1252 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ ಸಂಖ್ಯೆ: ಒಇ 423 ಪಿಪಿಇ 2005, ಬೆಂಗಳೂರು, ದಿನಾಂಕ: 4ನೇ ಅಕ್ಟೋಬರ್‌, 2005 
ಮೈಸೂರಿನ 3ನೇ ಅದಿಕ ಸಿ.ಜೆ.ಎಮ್‌. ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ.ಸಿಸಿ.962:2003ರಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಹಾಗೂ ಪ್ರಕರಣವನ್ನು ನಡೆಸಲು ಶ್ರೀ ಶಿವಶಂಕರಮೂರ್ತಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಜೆಎಮ್‌ಎಫ್‌ಸಿ. 
ನ್ಯಾಯಾಲಯ, ಮೈಸೂರು, ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1253 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 


೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೭, ೨೦೦೫ ಬಾಗ - ೨ 





ಅಧಿಸೂಚನೆ ಸಂಖ್ಯೆ: ಒಇ 673 ಪಿಪಿಇ 2005, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2005 

ಪ್ರತಿನಿಯೋಜನೆಯ ಮೇರೆಗೆ ಕೃಷಿ ಆಯುಕ್ತರ ಕಛೇರಿ, ಕೃಷಿ ಇಲಾಖೆ, ಬೆಂಗಳೂರು ಇಲ್ಲಿ ಕ್ಳೊರ್ಯನಿರ್ವಹಿಸುತ್ತಿರುವ ಶ್ರೀ ಎಂ.ಎ. 
ಬಾಳೂರು, ಸರ್ಕಾರಿ ಅಭಿಯೋಜಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಸೇವೆಯನ್ನು ಕೂಡಲೇ ಜಾರಿಗೆ ಬರುವಂತೆ ಅವರ 
ಮಾತೃ ಇಲಾಖೆಗೆ ವಾಪಸ್ಸು ಪಡೆದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಶ್ರೀ ಸಾದತ್‌ ಆಲಿ, ಸರ್ಕಾರಿ 
ಅಭಿಯೋಜಕರು ಇವರ ವಯೋನಿವೃತ್ತಿಯಿಂದ ತೆರವಿರುವ ಸ್ಥಾನದಲ್ಲಿ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1254 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
HOME SECRETARIAT 
NOTIFICATION No. HD 494 PPE 2005, Bangalore, Dated: 26% September, 2005 

In exercise of the powers conferred by sub-section (8) of Section 24 of the Code of Criminal 
Procedure, 1973, (Central Act. No. 2 of (1974) as amended by the code of Criminal Procedure 
(Amendment Act 1978) and Rule 30 of the Karnataka Law Officers (Appointment and conditions of 
services) Rules 1977. Sri K . SRINIVAS Advocate is appointed as Special Public Prosecutor and conduct 
the case of behalf of the State in C.C.No. 18376/02 and C.C.No. 18241/1994 on the file of the Chief 
Metropoliton Magistrate Court, Bangalore. 

The remuneration of the Special Public Prosecutor shall be borne by the Complainant Sri A. 
Vijayakumar. 

By Order and in the name of the Governor of Karnataka, 
T. KRISHNAMURTHY 
P.R. 1255 Under Secretary to Government, 
Home Department, (Law and Order and Prosecution) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 50 SFP 2005, Bangalore, Dated: 19" October, 2005 

The services of Sri S. Shivaprakash, IFS, (KN-82), Conservator of Forests, under orders of 
transfer as Specialist (Environment) JalaSamvardhana Yojana Sangha, Bangalore are placed at the 
disposal of Education Department (Higher Education), Bangalore with immediate effect and until further 
orders for posting him as Registrar, Karnataka University, Dharwad in the existing vacancy. 

Smt Meenakshi Negi, IS (KN-89), Deputy Conservator of Forests, waiting for posting, is posted 
with immediate effect and until further orders as Deputy Conservator of Forests (Headquarters), 
Bangalore in the existing vacancy. 

Sri Srinivasulu, IFS (KN-97), Deputy Conservator of Forests, waiting for posting, is posted with 
immediate effect and until further orders as Deputy Conservator of Forests, Zilla Panchayat, Gulbartga, 
vice Sri Virender Singh, IFS transferred. 

The orders issued in Notification No. DPAR 50 SFP 2005, dated 26.9.2005 placing the services of 
Sri S. Shivaprakash, IFS (KN-82), Conservator of Forests, at the disposal of Irrigation Department for 
posting him as Secialist (Environment) Jala Samvardhana Yojana Sangha, Bangalore stands cancelled. 

By Order and in the name of the Governor of Karnataka, 
K. SUDHAKARA SHETTY 
P.R. 1256 Under Secretary to Government, 
Department of Personnel and Administrative Reforms (Services-l). 
HIGH COURT OF KARNATAKA 
NOTIFICATION No. RSB: 60/2001, Bangalore, Dated: 19" October, 2005 

In exercise of the powers conferred under section 407 of code of criminal Procedure, the 
Sessions Case No. 102/2004 pending on the file of Addl. Sessions Judge, Fast Track ourt-IV Raichur is 
withdrawn and transferred to the Prl. District and Sessions Judge, Raichur for disposal in accordance with 
law. 

By Order of the High Court 
P.R. 1257 N. ANANDA 
Registrar General. 


